ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ಮಂಡ್ಯ ಜಿಲ್ಲೆಯ ಕೋವಿಡ್‌-19 ರೋಗದ ಸಂಬಂಧ ಕ್ಥಾರಂಟೈನ್‌/ಐಸೋಲೇಶನ್‌ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತು -- 


750 (970) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯ್ಮಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಮಂಡ್ಯ ಜಿಲ್ಲೆಯ ವ್ಯಾಪ್ತಿಯ ವಿವಿಧ ತಾಲ್ಲೂಕುಗಳಲ್ಲಿ ಕೋವಿಡ್‌-199ರ ಸಂಬಂಧ ಆರೋಗ್ಯ 
ಇಲಾಖೆಯಿಂದ ಎಷ್ಟು ಕ್ಯಾರಂಟೈನ್‌/ಐಣಸೋಲೇಶನ್‌ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗಿದೆ; ಈ 
ಕೇಂದ್ರಗಳಿಗೆ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸರ್ಕಾರದ ಮಾರ್ಗಸೂಜಿ 
ಮಾನದಂಡಗಳಾವುವು; ಈ ಸಂಬಂಧ ಜಿಲ್ಲೆಯ ವಿವಿಧ ತಾಲ್ಲೂಕುಗಳಲ್ಲಿ ಈವರೇವಿಗೆ ಖರ್ಚು ಮಾಡಿರುವ 
ಹಣದ ವಿವರ ನೀಡುವುದು; 


(ಆ) ಕ್ವಾರಂಟೈನ್‌/ಐಸೋಲೇಶನ್‌ ಕೇಂದ್ರಗಳಲ್ಲಿ ಈವರೆವಿಗೆ ದಾಖಲಾಗಿ ಬಿಡುಗಡೆಯಾಗಿರುವ 
ಪ್ರಕರಣಗಳೆಷ್ಟು ; ಪ್ರಸುತ, ಕಾರಂಟೈನ್‌ /ಐಸೋಲೇಶನ್‌ ಕೇಂದ್ರಗಳಲ್ಲಿರುವವರ ಸಂಖ್ಯೆ ಎಷ್ಟು 
ಈವರೆವಿಗೆ ಮಂಡ್ಯ ಜಿಲ್ಲೆ ವ್ಯಾಪ್ತಿಯಲ್ಲಿ ಕೊರೋನದಿಂದ ಮೃತಪಟ್ಟಿವರ ಸಂಖ್ಯೆ ಎಷ್ಟು ; 
(ತಾಲ್ಲೂಕುವಾರು ವಿವರವಾದ ಮಾಹಿತಿ ನೀಡುವುದು) 


(ಇ) ಕೂರೋನಾ ಪೀಡಿತ ಒಬ್ಬ ರೋಗಿ ಗುಣಮುಖನಾಗಲು ಮೈದ್ಯಕೀಯ ವೆಚ್ಚ ಭರಿಸಲು ಕೇಂದ್ರ 
ಸರ್ಕಾರದಿಂದ ಎಷ್ಟು ಹಣ ಬಿಡುಗಡೆಯಾಗಿದೆ ? 


